ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೆಂಗಳೂರು ನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಪೆರಿಫರಲ್‌ ರಿಂಗ್‌ ರಸ್ತೆ ಮತ್ತು ಎಲಿವೇಟೆಡ್‌ 
ಕಾರಿಡಾರ್‌ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) :- 
1215 (1517) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರ ವ್ಯಾಪ್ಲಿಯಲ್ಲಿ ದಿನೇ ದಿನೇ ವಾಹನಗಳು ಅಧಿಕವಾಗುತ್ತಿದ್ದು ಟ್ರಾಫಿಕ್‌ ಜಾಮ್‌ 
ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಿಣೆಯನ್ನು ನಿವಾರಿಸಲು ಈ ಹಿಂದಿನ ಮೈತ್ರಿ 
ಸರ್ಕಾರ ಬಿ.ಡಿ.ಎ ಯಿಂದ ಕೈಗೊಂಡ ಪೆರಿಫರಲ್‌ ರಿಂಗ್‌ ರಸ್ತೆ ನಿರ್ಮಾಣ ಮತ್ತು ಕೆ.ಆರ್‌.ಡಿ.ಸಿ.ಎಲ್‌ 
ವತಿಯಿಂದ ಕೈಗೊಂಡ ಎಲಿವೇಟೆಡ್‌ ಕಾರಿಡಾರ್‌ ಕಾಮಗಾರಿಗಳು ಯಾವ ಹಂತದಲ್ಲಿದೆ ; (ವಿವರ 


ನೀಡುವುದು) 


(ಇ) ಎಲಿವೇಟೆಡ್‌ ಕಾರಿಡಾರ್‌ ಮತ್ತು ಪೆರಿಫರಲ್‌ ರಿಂಗ್‌ ರಸ್ಲೆಯ ಈ ಯೋಜನೆಗಳ ಅಂದಾಜು 
ವೆಚ್ಚವೆಷ್ಟು ; ಎಷ್ಟು ಉದ್ದ ಮಾಡಲು ಉದ್ದೇಶಿಸಲಾಗಿತ್ತು ಮತ್ತು ಯೋಜನೆಗಳ ಅನುಷ್ಠಾನ ಯಾವ 
ಹಂತದಲ್ಲಿದೆ? (ವಿವರ ನೀಡುವುದು) 


